ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ಭಾರತ ದರ್ಶನ ಅಧ್ಯಯನ ಪ್ರವಾಸ ಕಾರ್ಯಕ್ರಮ ಕುರಿತು ಮಾಹಿತಿ 
ಶ್ರೀ ಕೆ. ಹರೀಶ್‌ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 
165 (1232) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಎ.ಪಿ.ಎಂ.ಸಿ. ವತಿಯಿಂದ ನಿರ್ವಹಿಸುತ್ತಿರುವ ಕಾರ್ಯಕ್ರಮ "`ಭಾರತ ದರ್ಶನ ಅಧ್ಯಯನ ಪ್ರವಾಸದ ಕುರಿತಂತೆ 
ವಿಸ್ತತವಾದ ಮಾಹಿತಿ ಒದಗಿಸುವುದು ; 


(ಆ) ಪ್ರಸ್ತುತ ಭಾರತ ದರ್ಶನ ಅಧ್ಯಯನ ಪ್ರವಾಸ ಕಾರ್ಯಕ್ರಮ ಚಾಲ್ತಿಯಲ್ಲಿದೆಯೇ; ಅಥವಾ ತಡೆಹಿಡಿಯಲಾಗಿದೆಯೇ ; 
ತಡೆಹಿಡಿದಿದ್ದಲ್ಲಿ ಕಾರಣದೊಂದಿಗೆ ಮಾಹಿತಿ ಒದಗಿಸುವುದು ; 


(ಇ) ಸದರಿ ಭಾರತ ದರ್ಶನ ಅಧ್ಯಯನ ಪ್ರವಾಸ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ 


f; 


